











`ಒಂದಾಣೆ ಮಾಲೆ, 1೦90 
ಮಕ್ಕಳ ಪದ್ಮಗಳು 
ಟೈ (ದ್ವಿತೀಯ ಮುದ್ರಣ). 0 ರ್ಟ 1! 


ತೂ ಇಕಾಐಕಿಾ- 





ರಚಯಿತರು: ಶ್ರೀ! ಅಮ್ಮೆಂಬಳ ಅನಂತಯ್ಯ ನಾವಡ, ವಿದ್ವಾನ್‌, 
19೮0- ಮಂಗಳೂರು. ಬೆಲೆಃ ಆಣೆ.೧. | 





ಒಂದಾಣೆ ಮಾಲೆ -- ಮಂಗಳೂರು. 





2 
ಕ 
ಧ್‌ 





ಎರಡು ಏಕಾಂಕ ನಾಟಕಗಳು. 


“ನಾವು ಸಾಹುಕಾರಕುಲದವರು” 


(ಏಕಾಂಕ ಪ್ರಹಸನ--ದ್ವಿತೀಯ ಮುದ್ರಣ) 


ರಚಯಿತ: *ುಡ್ಸಿ ವಾಸುದೇವ ಶೆಣೈ. 
ಬೆಲೆ: ಆಣೆ 4. ಟಸ್ಪ್ಸಾಲು ಖರ್ಚು: 8 ನಯೆಷ್ಟೆ ವೈಸೆ, 


ರೆ. 


4 
"ಮಹಾಶ್ವೀತಾ'' 
(ಪತ್ತೇದಾರಿ ಕಥಾವಸ ರ್ರಿ ನನ್ನ ಳಗ್ಗ್ಲೊಂಡ ನಾಟಕ) 


ರಚಯಿತ: ವೈದ್ಯಗುರು ಎಂ. ಆರ್‌. ಭಟ್‌. 
ಬೆಲೆ: ಆಣೆ 4. ಟಪ್ಪಾಲು ಖರ್ಚು: .8 ನಯೆ ಪೈಸೆ, 


ಪರಿವೂರಿನವರು ಮೊಬಲಗನ್ನು ಅಂಚೆಚೀಟು ಮೂಲಕ ಕಳಿಸಬೇಕು. 
ವಿ. ಫಿ, ಕಳಿಸಲಾಗುವುದಿಲ್ಲ. 


ಪ್ರಭಾತ ಆಫೀಸು, ರಥಬೀದಿ, ಮಂಗಳೂರು. 


ಆಗಿ | 


ಟ್‌ 4 


ಮಕ್ಕಳ ಪದ್ಯಗಳು 


ಪ್ರಾರ್ಥನೆ 
ದೇವ! ನಿನ್ನ ಚರಣಗಳಿಗೆ 
ಬಾಗಿ ನಮಿಪೆವು | 
ಈವುದೆಮಗೆ ಸನ್ಮತಿಯನು 
ಹಾಡಿ ನ:ತಿಪೆವು । 
ಮೂಢ ಬುದ್ಧಿ ವತಕಾಯವಾಗಿ 
ಜ್ಞಾನ ಬೆಳಗಲಿ | 
ಗಾಢವಾಗಿ ಸರ್ವರೊಳಗೆ 
ಸ್ನೇಹ ಬೆಳೆಯಲಿ ॥ 


ನಿದ್ಯೆ 


ವಿದ್ಯೆಯೇ ವತಾನವನ ರೂಪ ಸಂಪತ್ತು | 
ವಿದೈೆಯಿಲ್ಲದವಂಗೆ ತಪ್ಪದು ವಿನತ್ತು | 
ಭೋಗ ಭಾಗ್ಯಗಳೆಲ್ಲ ನಿದ್ಯೆಯಾಧೀನ 
ತ್ಯಾಗಬಂದಿ ಗೆ ಹೇತು ವಿದ್ಯೆಯೇ ಜಾಣ । 
ಪರದೇಶ ಗಮನದಲಿ ವಿದ್ಯೆಯ ಬಂಧು | 
ವರ ವಿದ್ಯ ಪಡೆದವನು ಸುಜ್ಜಾನ ಸಿಂಧು | 
ರಾಜಸನ್ನಾನವನು ವಿದೈ ಸಡೆಯುವುದು | 
ಈ ಜಗದೊಳದಕೆ ಸಮವಿನ್ನೊಂದು ಸಿಗದು | 
ವಿದ್ಯೆಯಿಲ್ಲದ ನಂನು ಪಶುಗಳಿಗೆ ಸಮನು | 
ವಿದ್ವಾಂಸನಾದವನು ದೇವನಿಗೆ ಸವನ ॥ 


ಜಾನ ಡು ಕ 


ನಾನೂ ಗಾಂಧೀ ಆಗುವೆನು! 

ನಾನೂ ಗಾಂಧೀ ಆಗುವೆನು | 
ಖಾದೀ ವಸ್ತ್ರನ ಉಟ್ಕೊಂಡ: ಕೈಯಲಿ ದಂಟಿಯ ಹಿಡ್ಕೊಂಡು 
ಕಣ್ಣಿಗೆ ಕನ್ನಡಿ ಇಟ್ಕೊಂಡು | ನಾನೂ ಗಾಂಧೀ ಆಗುವೆನು | 
ಸತ್ಯದ ಮಾತನು ಸಾರುತ್ತ | ನಿತ್ಯದ ಪ್ರಾರ್ಥನೆ ವತಾಡುತ್ತ 
ಕೃತ್ಯದಿ ಸುಖವನು ತೋರ:ತ್ರ | ನಾನೂ ಗಾಂಧೀ ಆಗುವೆನು | 
ಹಿಂದುಗಳೆಲ್ಲರ ಐಕ್ಯವನು | ಹಂಜನ ಸಂಘಿದ ಸೇವೆಯನು 

ದೇಶದ ಹಿಶವನು ಬಯಸುವೆನು | ನಾನೂ ಗಾಂಧೀ ಆಗುವೆನು | 
ಚರಖದಿ ನೂಲನು ಶೆಗೆಯುವೆನು | ಶಾಂತಿ ಅಹಿಂಸೆಯ ತಶಾಳುವೆನು। 
ಭಾರತ ಹಿಶವನು ಬಯಸುವೆನು | ದೇಶಕೆ ನಾ ಜಲು | 

ನಾನೂ ಗಾಂಧೀ ಅಗುವೆನು | 


ಮಾತೆಯ ಪ್ರೀತಿಯ ಪುತ್ರ 
ಕೈಹಿಡಿದು ಕರು8ರನು ಯಾರು ನಡೆಸುವ. ನೋ 
ಅಳುವವರ ಕಣ್ಣೀರ ಯಾರು ಒರಸುವನೊ£ 
ಬಡವರಾ ಕಸ್ಟವನು ಯಾರು ನೀಗುವನೋ 
ಅಬಲರಿಗೆ ಬಲವನ್ನು ಯಾರು ನೀಡುವನೋ 
ರೋಗಾರ್ತರಿಗೆ ಯಾರು ಆಧಾರವಹನೋ 
ಶರಣುಬಂದಿಹ ಜನರ ಯಾರು ಕಾಯುವನೋ 
ಪ್ರಾಣಿಹಿಂಸೆಯ ಯಾರು ತಡೆದು ನಿಲ್ಲಿನನೋ 
ವತಾಥಿನಿಯ ಮಾನವನು ಯಾರು ರಕಿ ಕ್ಸಿಸನೋ 
ಸರ್ವದಾ ಸತೃವನು ಯಾರು ತಟ ಸಃ 
ಸೇವನೆಯೇ ಧರ್ಮವೆಂದಾರು ತಿಳಿಯುವನೋ£ 
ದೇಶಸೇವೆಗೆ ತಾರು ತನುವ ಸೀಡುವನೋ 
ಈಶನನು ಭಕ್ತಿಯಿಂದಾರು ಪೂಜಿಸನೋ 
ಜನ್ಮದಾತೆಯ ಭಾಗ್ಯವರ್ಧಕನು ಅವನು! 
ಭರತಮಾತೆಯ ಸುತನಃು| ಸತ್ಯಸೇವಕನು! 


ಶರ ಾಕಾಜಾಸವಾಚಾಲ ತಾಸ ರಾಚಾಹಾಾಜಾಯೂಲಾಹಾರೀಡ 


ಗ ಯೂ 


ಚಂದದ ಖಾದಿ 

ಹಿಂದೂದೇಶದ ಸ್ವಾತಂತ್ರ್ಯಲಾಭಕ್ಕೆ 

ಚಂದದ ಖಾದಿಯೆ ಕಾರಣವು | 
ಸಂದೇಹವಿಲ್ಲಯ್ಯ | ಪರದೇಶಿ ವಸ್ತ್ರವು 

ದೇಶದ ಬಹುಸುಖ ನಾಶಕವು : 
ಚರಖ-ಶಕಲಿಗಳ ಗರಗರ ತಿರುಗಿಸಿ 

ಸರ ಸರ ನೂಲನ್ನು ತೆಗೆಯುವೆವು | 
ವರ ವಠಾಶೃಭೂಮಿಯ ಗೀತೆಯ ಪಾಡುತ್ತ 

ಪರ ತರ ಸುಖವನು ಪಡೆಯುವೆವು | 
ಹಶ್ಕಿಯ ಬೆಳೆಸುತ ನೂಲನ್ನು ತೆಗೆಯುತ್ತ 

ಉತ್ತಮ ವಸ್ತ್ರವ ತ | 
ಸಶಾ ್ಯತ್ಮರಾಗುತ್ತ ಖಾದಿಯ ಧರಿಸು 

ನಿತ್ಯ ತ `ಸುಖಸುವೆವು | 
:ಂಧಿ ಮಹಾತ್ಮನು ತೋನಿದ ಪಥವಿದು 

ಸುಂದರ ಸಕ್ಸಲ ಕೊಡುತಲಿದೆ | 
ವಂದ್ಯ ಬ: ಪೂಜಿಯ ತತ್ವವು ಲೋಕದಿ 

ಕುಂದದ ಯಶವನು' ಗಳಿಸುತಿದೆ । 


ಹುಣ್ಣಿಮೆಯ ಚಂದ್ರ 
ನೀಲವಾದ ಗಗನದಲ್ಲಿ ತಾರೆಗಳ ಸಮೂಹದಲ್ಲಿ. 
ಹುಣ್ಣಿನೆಯಾ ಸಂಜೆಯಲ್ಲಿ ಮೂಡಣ ದಿಗಂತದಲ್ಲಿ 
ಶೋಭಿಸುವನು ಚಂದ್ರನು | ಶುಭೃಕಿರಣಸಾಂದ್ರನು | 
| ಉದ್ದು ವೆ:ಂತೆ ದೋಸೆಯಂತೆ ದೊಡ್ಡ ಜೆಣ್ಣೆ ಮುದ್ದೆ ಯಂತೆ 
ಹೊಳೆವ ಬೆಳ್ಳಿ ತಟ್ಟಿ ಯಂತೆ ನಭದ ಅನ ಳು ಹೂವಿನಂತೆ 
ಗ್‌ ನ ಚಂದ್ರನು | ಶುಭ್ರಕಿರಣ ಸಾಂದ್ರನು | 


ಮೂನ”: ಕ್ಷೆ ಯಾವು 


ವಿಶ್ವದೆಲ್ಲ ಕಡೆಗಳಲ್ಲಿ ಹಾಲು ಸುರಿವ ರೀತಿಯಲ್ಲಿ 
ಹಟ್ಟು ಹರಡುವಂದದಲ್ಲಿ ತಿಂಗಳ ಬೆಳಕನ್ನು ಚೆಲ್ಲಿ 
ಅಮೃತ ರಸವ ಸುರಿವನು! ಜನರ ಮನವ ತಣಿಪನು | 
ಶತ್ರು ಮಿತ್ರ ಭೇದವಿಲ್ಲ | ಅವನ ಬೆಳಕು ಸಮವು ಎಲ್ಲ | 
ಸ್ವಾರ್ಥದಲ್ಲಿ ಆಶೆಯಿಲ್ಲ! ಲೋಕಸುಖವೆ ತನ್ನದಿಲ್ಲ। 
ವನೆ ಪೊರ್ಣ ಚಂದ್ರಮ | ಆಗಸದ ಸುರೇಂದ್ರನು.! 


ಒಳ್ಳೆಯ ಹುಡುಗರು 
ಒಳ್ಳೆಯ ಹುಡುಗರು ಬೆಳಗ್ಗೆ ಎದ್ದು | ಪಾಠಗಳೆಲ್ಲವ ಓದುವರು | 
ಊಟವ ತೀರಿಸಿ ಪುಸ್ತಕ ಹಿಡಿದು | ಶಾಲೆಗೆ ಬೇಗನೆ ಹೋಗುವರು | 
ಸ್ನೇಹಿತಕೊಂದಿಗೆ ಕೂಡುತ ನಲಿಯುತ | ಓದಲು ಬರೆಯಲು ಕಲಿಯುವರು! 
ವಿನಯವಿಥೇಯತೆಯಿಂದಲಿ ಸತತ | ವಿದಾ ಭ್ಯಾಸವ ಮಾಡುವರು | 
ಪಾಠವನೋದುತ ಆಟಿವನಾಡುತ | ದಿನ ಸ ವೃದ್ಧಿಯ ಹೊಂದುವರು! 
ಎಲ್ಲರ ಪ್ರೇಮವ ಗಳಿಸುತ ಮೆರೆಯುತ | ಉತ್ತಮ ಪಂಡಿತರಾಗುವರು | 


ಅಭಿವೃದ್ಧಿಯ ದಾರಿ! 
ಭಾರತ ಮಾತೆಯ ಪ್ರೀತಿಯ ಪುತ್ರರೆ | ದೇಶೋದ್ಧಾ ರವ ಸಾಧಿಸಿರಿ | 
ಜವಹರಲಾಲರ 3 ವಿಶ್ವದಿ || ಮಧುರ ಸ್ನ (೫ ತೋರಿಸಿರಿ | 
ಸಾಹಸವೀರ ಸುಭಾಸರ ತೆರವಲಿ | ನೀರ ಜೀ ರೀಕಿಯ ಲಿ 
ಧೈರ್ಯವ ತೋರುತ ಸಮರಾಂಗಣದಲಿ।ಹೋಂಡಿರಿ ಬಲು ಶೌರ್ಯದಲಿ! 
ರಾಘವನನಂದದಿ ದುಷ್ಪ ರ ತರಿದು | ಶಿಷ್ಠರ ಕುಲವನು ರಕಿ ಕ್ಸಿಸಿರಿ | 
ದಾನಶೂರ ಹಾ ತೆರದಲಿ | ತ್ಯಾ ಗಬುದ್ಧಿ ಯನು ತೋರಿಸಿರಿ | 
ಪಂಪರನ್ನ ಕವಿವರ್ಯರ ತೆರದಲಿ | ಜ್ಞಾನಪ) 1 ಹರಡಿಸಿರಿ | 
ಗಾಂಧಿಮಹಾತ್ಮಾಬುದ್ಧ ರ ತೆರದಲಿ | ಹಿಂಸೆಯ ಪಾಲಿಸಿರಿ । 


ಪಾಣಒೂರ್ವಾ 8 ಹಾದಾಜಮತಿ 


ದೀಶದ ಸೇವೆಯ ಮಾಡುತ ಮುದದಲಿ | ಆಶ್ಮಾರ್ಸಣವನ್ನೆಸಗುತಲಿ- 
| ಭಾರತವತಾತೆಯ ಕಂಠಾಜರಣದ | ಉಜ್ವಲರತ್ನಗಳೆನ್ಸ್ಟಿಸಿರಿ | 


ನೆಹರು ಜಯಘೋಷ! (ಮಾರ್ಚಿಂಗ್‌ ಸೋಂಗ”) 
ವೀರನೆಹರು | ಜಯು | ಜಯ | ಜಯು | ನಿಶ್ವಬಂಧು | ಜಯ! ಜಯ!। 
ಭಾರತದ ವೀರ ಪುತ್ರ | ಬಾಲಮಿತ್ರ | ಜಯ | ಜಯು | 
ಜವಾಹಿರನೆ | ಜಯ | ಜಯು | 
ಸತ್ಯಮೂರ್ತಿ ಗಾಂಧಿಯವರ ಶ್ರೀಕಿಪಾತ್ರ ಶಿಸ್ಯನೆ [ 
ನಿತ್ಯಶಾಂತಿ ಸುಖವನೆಲ್ಲ ನೀಡುವ ಮಹಾತ್ಮನೆ | | 
ಸ್ನೇಹಮಧುರಶೀಲನೆ | 
ವಿಶ್ವಜನರ ಪ್ರೇಮಸಖನೆ ವಿಶ್ವಶಾಂತಿ ದೂಶನೆ | 
ವಿಶ್ವಯುದ್ಧವನ್ನು ನಗೆಯವಂತಾತಿಠಿಂದ ತಡೆವನನೆ | 
ನಿತ್ಯಶುದ್ಧ ಚರಿತನೆ | 
ಎಳೆಯ ಮಕ್ಕಳೆಲ್ಲ ನಾವು ಕೂಡಿ ನಿನ್ನ ಪೊಗಳ್ವೆವು | 
ಗೆಳೆಯನಾಗಿ ಬಾಳಲೆಂದು ಮನದಿ ಅಶೆಗೈವೆವು | 
ಜೀವನನ್ನು ನುತಿಸೆವು । 


ಭಾರತಮಾತೆಯ ವರಪುತ್ರ 
ಜವಹರಲಾಲನೆಹರುಗಳು | ಹಿಂದೂದೇಶದ ಮಂತ್ರಿಗಳು | 
ನಿಶ್ವದಿ ಶಾಂತಿಯ ಹರಡುವರು | ಸುಖಸಂತೋಷವ ನೀಡುವರು | 
“ಬಂಸೆಯು' ಸಲ್ಲದು? ಎನ್ನುವರು | ಸ್ನೇಹದ ಮಂತ್ರವ ಸಾರುವರು | 
ದೇಶದೆ ಸುಖವನು ಬಯಸುವರು | ದ್ಮೀಷಾಸೂಯೆಯ ಬಿಟ್ಟಹರು | 
ಭಾರತ 'ಭಾಗ್ಯದ ಸಾಧಕರು | ಭಾರತವರಾಶೆಯ ವರಸುತರು | 





ಆಣ ಛಾ 


ಗಾಂಧೀ ಗೀತೆ! 
ದೇಶಪ್ರೇಮದ ಮಂತ್ರದಿ ನಮ್ಮನು | ಎಚ್ಚರಿಸಿದ ಗಾಂಧೀ | 
ಸತ್ಯಾಹಿಂಸಾ ಬಲದಲಿ ಭಯವನು | ತೊಲಗಿಸಿದನು ಗಾಂಧೀ | 
ಪರದೇಶಿಗಳನು ಓಡಿಸಿ, ದೇಶವ | ಉದ್ಧರಿಸಿದ ಗಾಂಧೀ | 
ಸೃತಂತ್ರ ಸೂರ್ಯನ ಕಿ€ಣದಿ ಜನತೆಯ | ಬೆಳಗಿಸಿದನು ಗಾಂಧೀ | 
ಆಕಾಶದಿ ಧ್ರುವತಾರೆಯ ರೂಪದಿ | ಬೆಳಗುತಲಿರುವನು ಗಾಂಧೀ | 
ಸ್ವಾತಂತ್ರ್ಯೋತ್ಸವ ಸಮಯಡಿ ನಮ್ಮನು | ಹರಸುತಶಲಿರುವೆನು ಗಾಂಧೀ! 


ಹಿಂದೂದೇಶ ನಮ್ಮದು (ಮಾರ್ಚಿಂಗ" ಸೋಂಗ್‌) 


ಹಿಂದೂದೇಶ ನಮ್ಮದು | ಹಿಂದೂದೇಶ ನಮ್ಮದು | 
ಸುಂದರ ಸ್ವತಂತ್ರ ಪೂರ್ಣ ಹಿಂದೂದೇಶ ನಮ್ಮದು | 
ಇದಕೆ ಸುಖವು ತಪ್ಪದು 


ಸತ್ಯಮೂರ್ತಿ ಗಾಂಧಿದೇವ ಕೃತ್ಯವಿಂದು ಫಲಿಸುತ | 
ನಿತ್ಯಶಾಂತಿ ಸುಖವನೀಗ ಜನತೆಗಾಗಿ ನೀಡುತ 
'" ಸಫಲವಾಯ್ತು ಮೆರೆಯುತ | 


ವಿಜಯದೂತ ಭಾಗ್ಯದಾತ ಗಾಂಧಿಯ ಸ್ವರಾಜ್ಯವು | 
ಪ್ರಜಾರಾಜ್ಯ ಸ:ಖವ ಪಡೆದು ಅಸಮಶತೋಷಗಳಿಸಿತು | 
ನಿಸಮದುಃಖ ಹೋಯಿತು | 


ನೆಹರು ನಾಯಕತ್ರದಲ್ಲಿ ನಮ್ಮ ಜೀಶ ನಂದನ | 
ಮಿಹಿರೆ ಕಿರಣದಂತೆ ಹೆರಡಿತೆಲ್ಲ ಸಖದ ಚಂದನ | 
ಸುದಿನವಾಯ್ತು ಈ ದಿನ | 


ಎಾಾ ಉಧ ಷಿ 


ವನಮಹೋ ತ್ಸನ (ಮಾರ್ಚಿಂಗ್‌ ಸೋಂಗ್‌) 


ಬೀಜವನ್ನು ಬಿತ್ತುವ | ಗಿಡಗಳನ್ನು ಬೆಳೆಸುವ । 
ಸುಜಲಭರಿತದೇಶವನ್ನು ಸುಫಲವಾಗಿ ಮಾಡುವ | 

ತೆಂಗು ಕಂಗು' ಸಸಿಗಳ ತಾಳೆ ಬಾಳೆ ಮರಗಳ | 
ಭಂಗವಿಲ್ಲದಂತೆ ಬೆಳೆಸಿ ಅಧಿಕ ಫಲವ ಹಡೆಯುವ | 
ವತಾವು ಹಲಸು ನೇರಳೆ ಲಿಂಬೆ ದ್ರಾಕ್ಸೆ ಸೇರಳೆ | 

ಸೇಬು ಚಿಕ್ಕು ಶೆತ್ತಳೆಗಳ ನಾವು ನಾನೆ ಬೆಳೆಸುವ | 
ಬದನೆ ಸೌತೆ ಕುಂಬಳೆ ಹೀರೆಕಾಯಿ ಪಡುವಲ | 
ಮುದದಿ ನಾವು ಗೆಣಸು ಮೆಣಸು ಹರಿವೆಗಳನು ಬೆಳೆಸುವ | 
ವಿವಿಧ ಧಾನ್ಯ ಬೆಳೆಗಳ ಕಾಯಿಪಲ್ಯ ಸಸಿಗಳ | 

ಸುವಿಧ ರೀತಿಯಲ್ಲಿ ಬೆಳೆಸಿ ಅಧಿಕ ಫಲವ ಪಡೆಯುವ | 
ಅಧಿಕವಾಗಿ ಬಿತ್ತುವ | ಅಧಿಕವಾಗಿ ಬೆಳೆಸುವ | 

ಅಧಿಕ ಫಲವ ಪಡೆಯುತೆಲ್ಲ ತೃಪ್ತಿಯಿಂದ ಬಾಳುವ 
ದೇಶವು ಸ್ವತಂತ್ರವು | ಅನ್ನವು ಸ್ವತಂತ್ರವು | 
ಈಶದಯದಿ ನಿತ್ಯ ಸುಖವ ಹಡೆದು ನಾವು ವೆ.ರೆಯುವ | 


ಚುಟುಕಗಳು 
ನಮ್ಮ ಮನೆಯ ಬಿಲ್ಲಿ | ಮಡಿಕೆ ಮೊಸರು ಚೆಲ್ಲಿ | 
ಅಮ್ಮನಿಂದ | ಪೆಟ್ಟುತಿಂದು 1 ಓಡಿತಲ್ಲಿ ಬಿಲ್ಲಿ 1೧8 
ಮರದಲಿದ್ದ ಗಿಳಿ । ತಿನ್ನುತಿತ್ತು ಹುಳಿ | 
ಕುಂಟ ಸಿದ್ಧ ನೋಡುತಿದ್ದ | ವಾಡಿ ಕಣ್ಣು ಸನಳ೪॥ೃ ೨॥ 
ಚಿಕ, ಹುಡುಗ ಮುದು | ಕದ ಗದೆ ಉದು | 
“ಡಿ ೦ಎ ಎ ೧ಎ ಎ 
ರೈತ ನೋಡಿ | ಬಂದು ಓಡಿ| ಕೊಟ್ಟನೆರಡು ಗುದ್ದು ॥ ೩॥ 


ಹಳ್ಳಿ ಕೈತ ಐತ | ಬೆಳೆಸಿ ಬಹಳ ಭತ್ತ | 
ಅದನು ಕುಟ್ಟಿ | ಮುಡಿಯ ಕಟ್ಟಿ | ಕೆಲವ ಧನಿಗೆ ಇತ್ತ 1 ೪ ॥ 





1 2 


ಗಾಂಧಿಯ ಗುಣಗಳ ಹಾಡುನೆವು!: 

ಗಾಂಧಿಯ ಗುಣಗಳ ಹಾಡುವೆವು | 

ಗಾಂಧಿಯ ತೆರದಲಿ ನಡೆಯುವೆವು ॥ ಪಲ್ಲ ॥ 
ಸತ್ಯಾಹಿಂಸಾವ್ರತ ಧರಿಸಿ | ಕಷ್ಟನರಂಪರೆಗೆಳ ವಹಿಸಿ | 
ದೀನರ ಸೇವೆಯ ತಾವಹಿಸಿ | ಚರಖದಿ ನೂಲನು ತೆಗೆಯುವೆವು | 

ಗಾಂಧಿಯ ಗುಣಗಳ ಹಾಡುಬೆವು |॥೧॥ 
ಗೀತೆಯ ತತ್ವಗಳನು ಕಿಳಿದು |! ವಾಾಶೆಯ ಬಂಧನ ತೆಗೆದೊಗೆದು | 
ಹರಿಜನರೇಳಿಗೆಯನು ಬಗೆದು ' ।! ದೀಶದ ಹಿತಶವನು ಬಯಸುನೆವು | 

ಗಾಂಧಿಯ ಗುಣಗಳ ಹಾಡುವೆವು (3.1 
ಒಂದುಗಳೆಲ್ಲರು ಒಂದೆಂದು | ಚಂದದ ಬಾಳುವೆ ನಮಗೆಂದು | 
ಬಂದೂದೇಶವು ಮುಂದೆಂದು | ತಿಳಿಯುತ ಕೀರ್ತಿಯ ಗಳಿಸುವೆವು |, 





». ಗಾಂಧಿಯ ಗುಣಗಳ ಹಾಡುವೆವು ॥ ೩॥ 
ಮದ್ಯನಿಸೇಧ! 
ಅಕ್ಪಂದಿರಣ್ಣಂದಿರೆಲ್ಲರು ಕೇಳಿ! 
ಸಿಕ್ಕಿದ ಮದ್ಯವ ಕುಡಿಯದೆ ಬಾಳಿ! ॥ ಹಲ್ಲ ॥ 


ಸೇಂದಿ ಶಂಾಬು ಸೇವಿಸಿದಕೆ ನರನು 

ಕುಂದುತ ಬರುಶಲಿ ನಾಶವಾಗುವನು! 
ಸಶಿಸುತೆ ಮಿತ್ರರ `ಗೋಳಾಡಿಸುತಲಿ 
ಮಿಶಿತಪ್ಪಿ ಕುಡಿದು ಬೀಳುವ ಮಾರ್ಗದಲ್ಲಿ! ॥ 
ದುಡಿತದ ಸಂಬಳ. ಸಾಲದೆ ಬರಲು 

ಕುಡಿತದ ಭ್ರಾಂತಿಯ ಹೆಚ್ಚುಗುತಿರಲ; ... 
ಪ್ರೇಮದ ಪತ್ನಿಗೆ ಕಷ್ಟವ ಕೊಡುವ! 
ನೇಮದ ಮಂಗಲಸೂತ್ರವ ಸೆಳೆವ! 


ಅ 9 


ಕ್ಳೈ ಬರಿದಾಗಲು ಪತ್ನೀಪುತ್ರರಿಗೆ 
ಕೈಬಾಯಿ:ಯೆನ್ನದಿ ಹೊಡೆವ ದೀನರಿಗೆ! 
ಸುರೆಗಾಗಿ ಚೌರ್ಯವನೆಸಗುತ್ತಲವನು 
ಸೆಕಿಮನೆವಾಸವನನುಭನಿಸುವನು! 
ಸರ್ವರ ನಿಂದೆಗೆ ಪಾತ್ರನಾಗುವನು! 
ಸರ್ವಸಂಪದವನ್ನು ಕಳೆದುಕೊಳ್ಳುವನು! 
ಸುರೆಯೆಂಬ ಭೂತಕ್ಕೆ ಬಲಿಯಾಗಬೇಡಿ! 
ಸರಕಾರವಿದನೋಡಿಸಿಹುದೀಗ ನೋಡಿ! 
ಅಕ್ಕಂದಿರನ್ಹಾಂದಿರೆಬ್ಲರು ಕೇಳಿ! 


ಸಿಕ್ಕಿದ ಮದ್ಯವ ಕುಡಿಯದೆ ಬಾಳಿ! | 





ಆಕಾಶದ ಉಯ್ಯಾಲೆ! 


ನೋಡದೊ! ಗೆಳೆಯ! ಉಯತ್ಯಾಲೆಯನು! 

ದಿನವೂ ನೋಡಲು ಅದು ಸಿಗದು! 

ನಾನಾ ಬಣ್ಣದಿ ಕೂಡಿದೆ! ನೋಡು! 

ಮನಬಂದಾಗ ಕಾಣಿಸದು |॥೧॥ 


ಕೆಂಪು ಹಸುರು ಕಿತ್ತಳೆ ನೀಲ | 
ಅರಸಿನ ಗುಲಾಜಿ ನೇರಳೆಯು.। 
ತರತರ ಬಣ್ಣದ ಕಾಮನ ಬಿಲ್ಲು 
ನಯನುಣುಪ:ಗಿದೆ ಸ:ಂದರವು | ॥ ೨ || 


ಮೋಡವು ಮುಂದೆ ಸೂರ್ಯನು ಹಿಂದೆ । 

ಇದಿರಲಿ ಬಿಲ್ಲು ತೂಗುತಿದೆ | 

ನೇಸರ ಬಿಂಬವು ಪ್ರತಿಬಿಂಬಿಸಿದೆ | 

ಲೋಕದ ಮನ `ನ::ಸೆಳೆ ರ: ತಿದೆ ॥ ೩॥ 


ಎಟ ಡಗ್ಲಿ ಜ 


ಕನ್ನಡೆ ರಾಜ್ಯೋದಯ (ಮಾರ್ಚಿಂಗ್‌ ಸೋಂಗ?) 
ನಮ್ಮ ದೇಶ ಕನ್ನಡ! ನಮ್ಮ ಭಾಷೆ ಕನ್ನಡ! 
ನಮ್ಮ ವಾಾತೆ ಕನ್ನಡ! :ನಮ್ಮ ಜನತೆ ಕನ್ನಡ! 
| ನಮ್ಮ ಜೀಹೆ ಕನ್ನಡ! 


ಇಂದಿಠಿಂದ ನಮ್ಮ ನಾಡು ರಾಮರಾಜ್ಯವಾಯಿತು! 
ಸುಂದರ ಸೃತಂತ್ರಪೂರ್ಣ ಸುಖದ ಸ್ವರ್ಗವಾಯಿತು! 
ಶಾಂಕಿಕಿರಣ ಹರಡಿತು! 


ಕನ್ನಡಾಂಬೆ ಮಕ್ಕಳೆಲ್ಲ ವೀರರಾಗಿ ಮೆರೆಷೆವು! 
ಕನ್ನಡಿಗರ ಏಳ್ಗೆ ಗಾಗಿ ಕಪ್ಪ ಸಟ್ಟು ದುಡಿವೆವು! 
ಕೀರ್ತಿಯನ್ನು ಸಡೆನೆವು? 


ಚಂದಿರಮಾಮ! 
ಚಂದಿರವತಾಮ! ಚಂದಿರವತಾಮ! 
ಶಂಥಿನ ಬೆಳಕನು ನೀಡುವ ಸೋಮ ॥ ಸಲ್ಲ ॥ 


ಮಿನುಗುವ ತಾರಾಮಧ್ಯದಲಿ | ಚಲಿಸುವ ಮೋಡಗಳೆಡೆಯಲ್ಲಿ | 
ಬೆಳ್ಳಿಯ ಚೆಂಡಿನ ತೆರದಲ್ಲಿ | ಹೊಳೆಯುತಲಿರುವನು ನಭದಲ್ಲಿ ॥೧ಗ 


ಮಧ್ಯದಿ ಏನದು ತೋರುತಿದೆ? | ಗುಣಗಳ ಮಧ್ಯದಿ ದೋಷವಿದೆ | 
ಬೆನಕನು ಕೋಪದಿ ಎಸೆದಿರುವ | ಮೊಲವನು ಎದೆಯಲಿ ಹೊತ್ತಿರುವ 1೨॥ 


ಜ್ಞಾನಿಗಳೆನ್ನುವರೀ ತೆರದೆ “ಭೂಮಿಯ ನೆರಳು ಬಿಂಬಿಸಿದೆ!? 
ಶೀತಲಕರಗಳ ಸುತ್ತಲು ಕರೆವ | ಲೋಕವ ನಗಿಸುತ ತಾನೂ ನಗುವ ॥|ಓ೩೫: 





ಅ ಓಹೊ ೪ 


ಸೂರ್ಯೋದೆಯ 





ಶಾರೆಗಳೆಲ್ಲು ಓಡುವುವು | ಕಣ್ಣುಗಳೆಲ್ಲಾ ತೆರೆಯುವುವು | 


ಪಕ್ಷಿಗಳೆಲ್ಲಾ ಹಾಡುವುವು | ಷರಮಾನಂದವ ನೀಡುವುವು ॥ 
ಹೊಂಬಿಸಿಲೆಲ್ಲಾ ಹರಡುತಿದೆ | ಮಗುವಿನ ನಿದ್ದೆಯು ಓಡ:ಕಿದೆ ॥ 
ದನಗಳು ಹೆಲ್ಲನು ಮೇಯುವುವು | ಕೋಳಿಗಳೆಲ್ಲವು ಕುಟುಕುವುವು | 
ಕೈತನು ಗದ್ದೆಯನುಳುತಿಹನು | ರಂಗನು ಶಾಲೆಗೆ ಹೊರಡುವನು ॥ 


ಬಂತೆ! ' ಬಂತೆ. ದೀಪಾವಳಿಯು! 
ಬಂತೈ! ಬಂತೈ! ದೀಪಾವಳಿಯು! 

ಬಂತೈ! ಬಂತೈ! ಆಟಿದ ಹೋಳಿಯ! 

ಎಲ್ಲಾ ಮನೆಗಳು ದೀಪದ ರುರಿಗಳು! 

ಎಲ್ಲಾ ಮಕ್ಕಳು ನಗೆ ನಗೆ ಹೂಗಳು! 


ಹೊಸ ಹೊಸ ವೇಷವ ಹಾಕುವರು! 
ಹೊಸ ಹೊಸ ತಿಂಡಿಯ ತಿನ್ನುವರು! 
ಅಣ್ಣನು ತಮ್ಮನು ಕ್ಛೈ ಕ್ಫೈ ಹಿಡಿದು 

ಅಕ್ಕನು ತಂಗಿಯು ಮ್ಳ ಮ್ಳೈ ನೇದು 


ಕೇಕೇ ಹಾಕಿ ಹುಟ್ಟು ಪಟಾಕಿ 

ಬಗೆ ಬಗೆ ತಿಂಡಿ ತಿನು ತ ಭಂಡಿ 
ಸಂತಸ ಸಡುವುದು ಬಾಲಾವಳಿಯುಂ! 
ಬಂತೈ! ಬಂತೆ,! ದೀಪಾವಳಿಯು! 





ಎಂ ು₹೧ಇಂ 9 ಎಇಎ 


ಕಂದನ ಕರ್ತವ್ಯ 
ತಂದೆ ತಾಯ್ಗೆ ಳ ಸೇವೆ ಮಾಡುವ | ಜೆ ಶ್ರೆ ಷ್ಮ ನು। 
ಕಿಂದೆ ಬಾರದ ತೆರದಿ ಕೆಲಸವ | ಮಾಡುವವನೇ ಇಷ್ಟ ನು ॥ 
ಮರ್ಮಭೇದಕ ಕಠಿನ ವಚನಗ । ಳನ್ನು ಹೇಳದೆ ನಿತ್ಯ ವು। 
ಧರ್ಮದಿಂದಲಿ ಹಿತದ ವಚನವ- | ನಾಡುತಿರುವುದ: ಸ್ತುತ್ಯ ವ್ರ । 
ಪರರ ದುಃಖವ ಹೋಗಲಾಡಿಸಿ | ಸುಖವ ತೋರುವ ಬಾಲನು | 
ಪರರಿಗುಪಕಾರವನು ಗೈವಾ- | ತನೆ ವಿಶಾಲಮನಸ್ಮನು || 
ಜಾತಿ ಕುಲಗಳ ಗರ್ವ ತಾಳದೆ | ನೀತಿ ಗುಣಗಳ ತೋರುತ | 
ಸ್ರ್ರೀತಿಯಿಂದಲಿ ಸರ್ವರನು ಸ- | ನ್ಮಾನಿಸುವುದತಿಶಯ ಹಿತ ॥ 
ಯೋಗ್ಯ ಗುರುಗಳ ಮುಖದಿ ವಿದ್ಯೆ ಯ | ಪಡೆದು ಸಕಲವ ತಿಳಿಯುತ[' 
“ ಭಾಗ್ಯ ನು ವನೀಡೆಂ*ದು ದೇವರ | ಭಜಿಸಿ ಸುಖಿವುದು ಸಂತತ 8: 





ಜೇನು ಹನಿಗಳು! 


ಚಿಕ್ಕ ಹುಡುಗ ರಂಗ | ಸಿಕ್ಕಿ ದುರುಳೆ ಸಂಗ | 
ಪೋಲಿ ಅಲೆದು | ವತಾನ ಕಳೆದು | 
ಎನಿಸಿಕೊಂಡ €ಮಂಗೆ!' !(೧॥ 


ರಾತ್ರೆಯ ಬಯಲಾಟ | ಜನರಿಗೆಲ್ಲ ಓಟ |। 
ಕಳೆದು ಇರುಳು | ಆಗೆ ಹಗಲು | 

ನಿದ್ರೆಯಜೆ ಕಾಟ | ॥ ೨॥ 
ಗೂಡಿನಲ್ಲಿ ಗಿಳಿ | ಮೂಡುತಿತ್ತು ಉಲಿ | 

ಅದನು ಕೇಳಿ | ಮುದವ ತಾಳಿ | 

ಕಂದ ನಕ್ಸ *ಕೆಲಿ| ॥ ೩.1 
ಚಿಕ್ಕ ಹುಡುಗ ರಘು । ಮೆಣಸು ತಿಂಬ ಬಿಗು | 
ಅಂಕೆಗಳನು ' ಹೇಳುತಿಹನು. | 


“ಓಂದು ಎಗಡು ಮೂಗು[* ॥ ೪ ॥ 





ಇ ತಪ ತು 


ತನ್ಮು ಕೆಲಸ 
ಆಕಾಶದಲಿ ಬೆಳಗುವ ಸೂರ್ಯನು, 
ಕಣ್ಣಿಗೆ ತಂಪನು ನೀಡುವ ಚಂದ್ರನು 
"ಸುಯ" ಸುರ್ಯ' ಎನ್ನುತ ಬೀಸುವ ಗಾಳಿಯು. 
ತಮ್ಮ ಕೆಲಸವನೆಂದಿಗು ಬಿಡರು! 
ಪರ್ವತದಡಿಯಲಿ ಒಸರುವ ಬುಗ್ಗೆ ಯು 
ಕಲಕಲ ಮಾಡುತ ಹರಿಯುವ ಹೊಳೆಯು 
ಬಿತ್ತಿದ ಬೆಳೆಯನು ನೀಡುವ ಭೂಮಿಯ್ಯು 
ತಮ್ಮ ಕೆಲಸನನ್ನೈೆಂದಿಗೂ ಬಿಡರ:! 
ಕೆಲಸನ ಮಾಡುವ ಅಪ್ಪನು ಅಮ್ಮನು 
ಪುಕ್ತಕ ಓದುವ ಅಣ್ಣನು ಅಕ್ಕನು, 
ಶಾಲೆಗೆ ಹೋಗುವ ತಮ್ಮನ್ನು ತಂಗಿಯು... 
ತಮ್ಮ ಕೆಲಸವನ್ನೆಂದಿಗು ಬಿಡರು! 


ಒಂದೇ ನಮುಗೆಲ್ಲರಿಗಾಕಾಶ 
ಒಂದೇ ನಮಗೆಲ್ಲರಿಕಾಶ | 
ನಾನೆಯೊಂದರಲಿ ನಮ್ಮಯ ವಾಸ | 
ಒಂದೇ ದೀಪವು ನಮಗಾಗಿಹುದು | 
ಒಂದೇ ಹಾಸಿಗೆ ನಮಗಿರುತಿಹುದು ] 
ಕಷ್ಟ ಸುಖಗಳಾ ಕಾರಣವೊಂದೇ | | 
ಪಾನಪುಣ್ಯಗಳ ಫಲವಿಹುದೊಂದೇ | 
ನಮಗೆಲ್ಲರಿಗೂ ಒಬ್ಬನೇ ದೇವ | 
ನಮ್ಮಲ್ಲಿರುವುದು ಸೋಡರಭಾವ | 


 ಲರ್ರಾಧಾಭಿರ ತ 


(ಹಿಂದಿಯಿಂದ) 





| ಇ ' ತೆ ಹ "ತ 
ಗೆ ಎ ಇರದ ನ” ಫ್ರಾ ಬಗ ತಟ 8 ಶಶ್‌ ಗರ್ಲ 


ಾಖಾಗೂ ಟಿ ಟಿ0೫ -060ನ 222 ಬರು ಭ೯೦೮ '21೫ುನ7 ೩, ಡು 30108): ೨೯೩0 ಭಾಸ್‌ ಬರ್ಗಳಂಹ- ಗೈ ಗ್ರ ಪರ್ತಿ ಇ ಮವ ಆ ತಾ ಆಶಾ 2೫7ಎ ೫7 ಒಣೂ ಸ ನಾಲಾ ಹಾಜುು:ತ; ಜು ಬಹಹ-ಹ ಬ ಆಡ ಯ ಆರಾ 


ಪ್ರತಿ ವಾರವೂ ಕೊಂಡುಕೊಳ್ಳಿರಿ! : ಥು 


ಆಈ 
“ಒಂದಾಣೆ ಮಾಲೆಯ ಪುಸ್ತಕಗಳು, ಪ್ರಕತಿ: ವಾಕ ಪ್ರಕಟವಾಗು 
ತ್ತಿನೆ. ಹೊಸ ಹೊಸ ವಿಷಯಗಳ ಮೇಲೆ ಪುಸ್ತಕಗಳು ಹೊರಡುತ್ತಿವೆ. 
1954ನೇ ಸಪ್ಟಂಬರದಿಂದ 1900ನೇ ಜೂನ" ತಿಂಗಳ ನಾಲ್ಕನೆಯ 
ವಾರದ ವರಿಗೆ. ಅ ಪುಸ್ತ ಕಗಳು ಪ್ರಕಟವಾಗಿದ್ದು, ಇನ್ನೂ ಸಾ ವಾರ 
ಒಂದೊಂದು ಹೊಸ ಪುಸ್ತಕವು ಹೊರಡುತ್ತ ಲೇ ಇದೆ. 
| 


277 ಅಣೆಗಳಿಗೆ "ಒಂದಾಣೆ ಮಾಲೆ'ಯು, ಹೊದಿಕೆ ಕೂಡಿ, ಒಟ್ಟು 
5884 ಪುಟಗಳನ್ನು ಕೊಟ್ಟಿ ರುತ್ತದೆ, ಇಷ್ಟು ಮೊಬಲಗಿಗೆ ' ಇಷ್ಟು ಪವಿ 
ಗಳನ್ನು ಬೇರೆ ಎಲ್ಲಿಯೂ ಯಸ್‌ ಪ್ರಕಟಣೆಯೂ ಕೊಟ್ಟಲ್ಲ.. 


ವಿದ್ವಾಂಸರು ವತಾಶ್ರ "ಒಂದಾಣೆ ವತಾಶೆ'ಗೆ ೧೫022 ಕೆ. "ಅಶ್ಲಿ ಲ' 
ಎಂಬ ಅಂಶವೇ ಜಸತ ಮಾಲೆ'ಯ ಪ್ರಕಟಣೆಗಳಲ್ಲಿರುವುದಲ್ಲ, 

"ಒಂದಾಣೆ ಮಾಾಲೆ' ಪುಸ್ತಕಗಳು ಚಿಕ್ಕ ವಿದ್ಯಾರ್ಥಿಗಳಿಂದ ವಯೋ 
ವೃದ್ಧರ ವರಿಗೆ, ಪ್ರತಿಯೊಬ್ಬನಿಗೂ ಅವಶ್ಯ ಇವೆ, ಇಷ್ಟು ಸುಲಭ ಬೆಲೆಯಲ್ಲಿ ಎ 
ಇಷ್ಟು ಉತ್ತಮ, ಸಾಹಿತ್ಯವು, ಈ ಮೊದಲು ಎಲ್ಲಿಯೂ ಒದಗಿಸಲ್ಪದ್ವಿಲ್ಲ. 

"ಓಒಂದಾಣೆ ನತಾಲೆ' ಪುಸ್ತಕಗಳನ್ನು ಟಪ್ಪಾಲು ದ್ವಾರಾ ತರಿಸಿಕೊಳ್ಳು 
ವವರು ರೂ, 4.8. 0ನ್ನು ಮನಿಯಾರ್ಡರಂ೦” ವಟೂಲಕ ಕಳಿಸತಕ ದ್ದು. 
ಡಿಪಾಜಿಓ” ಇಡುವವರು ಮಾತ್ರ ಏಜನ್ಸಿಗಾಗಿ ಬರೆದುಕೊಳ್ಳತಕ್ಕದ್ದು. 

ಎ 
ವಾರಕೈ ಕೇವಲ ಒಂದಾಣೆ ನ್ಯಯದಿಂದ ಒಂದು ಉತ ಸ್ವ_-ಉಪ 
ಯುಕ್ತ ಪುಸ್ತಕವನ್ನು ಹೊಂಡುವ ಈ ಯೋಜನೆಯ ಸದುಪಯೋಗ 
ಮಾಡಿಕೊಳ್ಳಿ ರಿ, 


1111 00/0110, (0 5111. ॥॥1010£-[| 


ಸಂತಾನ ಜಾತನಾ 1 27300ಹಾರಾ ಬಾಗಾ ೫0 ಶಾ 90: ಕಜ ಐಾಖಗುವಾಡಾ ಅತು ಕಾಣಾ 2: ಇಇ ಐ:ಚಾತು ಆ. 2: ಹಳಬ ್ಶಿ ಗ್ರ ಇಲಾಚಾಣಣ ಐಷಾರಾರನಾ ಡಾನಾ ು೫:ಕಾ ತಾಸು ಗಹಿ 52 127ಬು ಅಪಾರಾ: 


| 

' 
ಒಂದಾಣೆ ಮಾಲ್ಕೆ ಪ್ರಭಾತ ಆಫೀಸು, ರಥಬೀದಿ, | 
| ಮಂಗಳೂರು-1, | 
| | 
ಅ ಕ 


1841664, 217804 & ೫1118704 ೫7 8%, %.5870707 
&॥ 16 0೩10೩1 2/118088 1/68,, 3182881089: 


